ನೋಹನ್‌ ಜಿ. ಹೆಗ್ಡೆ* 


ನಾಗಸಂಥ ಹಾಗೂ ನಾಗಮಂಡಲ-ಒಂದು ಐತಿಹಾಸಿಕ ದೃಸ್ಟಿ 


ಪ್ರಾಗೈತಿಹಾಸಿಕ ಕಾಲದ ಸಂಸ್ಕೃತಿಯಲ್ಲೂ ಸರ್ಪಾ 
ಇಧನೆ ಇದ್ದುದನ್ನು ಕೆಲ ಅವಶೇಷಗಳು ಸ್ಪಷ್ಟಪಡಿಃಿವೆ. 
[a ಆ ಆ ಬ 
ಪ್ರಾಚೀನ ಈಜಿಪ್ತಿನ ನೈಲ್‌ ನದೀ ತೀರದಲ್ಲಿ ನಾಗಾ 
ರಾಧನೆ ವೈಭವದಿಂದ ನಡೆಯುತ್ತಿದ್ದುದರ ಕುರುಹು 
ಕಂಡುಬಂದಿದೆ. ಯುಫ್ರಟಿಸ್‌ ತೀರದ ತಾುರೇನಿಯಂನ್‌ 
ಜನಾಂಗದಲ್ಲಿ, ಗ್ರೀಕ್‌ ಸಂಸ್ಕೃತಿಯಲ್ಲಿ, ಬ್ರಟರ್ನ್ನಿ 
ಡ್ರೂಯಿಕ್‌ ಜನರಲ್ಲಿ, ಮೆಸಪೊಟೇಮಿಯಾದ ಅವಶೇಷ 
ಗಳಲ್ಲಿ, ಆಫ್ರಿಕಾದ ಹಲವೆಡೆಗಳಲ್ಲಿ ಹಾಗೂ ಏಷಿಯಾದ 
ಹಲವೆಡೆ ಕೂಡಾ ಇದರ ಆರಾಧನೆ ಕಂಡುಬಂದಿದೆ. 
ಫೆಸಿಫಿಕ್‌ನ ಫಿಜಿದ್ದಿ ್ವೀಪದಲ್ಲಿ ಹಾಗೂ ವರಾಯಾ ಜನಾಂಗೆ 
ದಲ್ಲಿ ರೆಕ್ಕೆ ಇರುವ ಸರ್ಪದ ಚಿನ್ನೆ ಕಂಡುಬಂದಿದೆ. 
ನ್‌ ಕಳ ಮು 


ಈಜಿಪ್ತಿನ “ಸಬ್‌” ದೇವತೆ ನಾಗಗಳ ರಾಜ 
ನಾಗಿತ್ತು. ಸಿಂಧೂ-ಪೂರ್ವ ಸಂಸ್ಕೃತಿಯ ಗುವತ್ಲಿ 
ಸಂಸ್ಕೃತಿಯವರು ನಾಗಪೂಜಕರು. ಜೈನ ತೀರ್ಥಂಕರರ 
ಶಿಲ್ಪದಲ್ಲಿ ನಾಗಶಿಲ್ಪದ ಕೆತ್ತನೆ ವಿನ್ಯಾಸ ಇದೆ. 
ಸುಮೇರಿಯನ್‌, ಅಸ್ಸೀರಿಯನ್‌ ದೇವತೆಗಳಲ್ಲಿ ನಾಗ 
ಕಂಡುಬಂದಿದೆ. ಇವೆಲ್ಲವೂ ವಿಶ್ವಾದ್ಯಂತ ಪುರಾಣಕಾಲ 
ದಿಂದಲೂ ನಾಗಾರಾಧನೆಯ ವಿಶೇಷತೆಯನ್ನು ತೋರಿಸು 
ತ್ತವೆ. 


ಸನಾತನ ಭಾರತೀಯ ಸಂಸ್ಕೃತಿಯ ಸತ್ವಸಂಪನ್ನ 
ಸಂಪ್ರದಾಯದಲ್ಲಿ ನಾಗಾರಾಧನೆ ವೈದಿಕಕಾಲದಿಂದಲೂ 
ಕಂಡುಬರುತ್ತದೆ. ಆದರೆ ದ್ರಾವಿಡ ಪ್ರದೇಶಗಳೆಂದು 


* ಅಧ್ಯಾಪಕರು, ಬಂದಗದ್ದೆ, ಕೆಳದಿ-೫೭೭ ೪೦೧ 


ವಿ೦೨ 


ಕರೆಯಿಸಿಕೊಳ್ಳುವ ಪ್ರದೇಶಗಳಲ್ಲಿ ನಾಗಪೂಜಾ ಪ್ರಾಬಲ್ಯ 
ಹೆಚ್ಚು ಕಂಡುಬರುತ್ತದೆ. ಭಾರತದಲ್ಲಿ ಕೆಲ ನಾಗಪಂಥ 
ದವರು, ಯೋಗಿಗಳು-ದಿಗಂಬರರು, ನಾರಿನ ಟೊಂಕಪಟ್ಟಿ 
ಹೊಂದಿದ್ದು ನಾಗೋಪಾಸಕರಾಗಿದ್ದಾರೆ. ಕಾಶಿ ಮುಂತಾದ 
ಹಲವೆಡೆ ಇವರ ವಾಸ. ಯೋಗಾಭ್ಯಾಸ, ತಪಸ್ಸುಗಳು 

ಯಕ. ಭಾರತದಲ್ಲಿ ಉಲೂಪಿ, ನಾಗರಾಣಿ ಮಣಿಪುರದ 
“ಫೈಸೈ” ಹಿಂದುಗಳು ಬಂಗಾಲಿ ಪ್ರಭಾವದಿಂದ ವೈಷ್ಣವ 
ರಾದರು. ಭಾರತದ ತಮಿಳುನಾಡು ಘಟ್ಟಿದ ಕೆಲ 
ಪ್ರದೇಶಗಳು, ದ್ರಾವಿಡ ಪ್ರದೇಶಗಳ ಜನರಿಗೆ ನಾಗ 
ವೇದೋಕ್ತ ದೇವತೆ. ಬಿಹಾರ, ರಾಜಸ್ಥಾನಗಳು, 
ಮಹಾರಾಷ್ಟ್ರ, ಪಂಜಾಬ್‌ ರಾಜ್ಯಗಳಲ್ಲಿ ಈ ಪಂಥವಿದೆ. 
ಬಂಗಾಳದಲ್ಲಿ ಈ ಪಂಥಕ್ಕೆ ಮನ್ನಣೆ ಇಲ್ಲ. 


.  ಶಕೆರಾಚಾರ್ಯರು ಬರುವವರೆಗೆ ಶೈವ, ಶಾಕ್ತೆ, 
ಸೌರ, ಗಾಣಪತ್ಯ ಪಂಥಗಳಿದ್ದವು. ಗಣೇಶ, ಮಹಾ, 
ಹರಿದ್ರಾ, ಉಚ್ಚಿಷ್ಟ, ನವನೀತ, ಸ್ವರ್ಣ, ಸಂತಾನ 


ಗಣಪತಿ ಪಂಥಗಳು ಒಳ ಪಂಥಗಳಾಗಿದ್ದವು. 


ನಾಗರು ಯಾರು? : ಬೌದ್ಧ ಪುರಾಣದ 
ಪ್ರಕಾರ ಶ್ರೀಲಂಕೆ ನಾಗವಂಶಜರ ನಾಡು. ಬೌದ್ಧ 
ಧರ್ಮಕ್ಕೆ ಅವರು ಮತಾಂತರ ಹೊಂದಿದರೂ ನಾಗ 
ಪಂಥದಲ್ಲಿ ನಂಬುಗೆಯುಳ್ಳವರು. ಮೂಲನಿವಾಸಿಗಳು 
ನಾಗಾರಾಧಕರೇ ಆಗಿದ್ದಾರೆ. 


ದಕ್ಷಿಣಕನ್ನಡ ಹಾಗೂ ಉತ್ತರಕನ್ನಡಗಳು 


ಇತಿಹಾಸ ದರ್ಶನ 


ನಾಗರಖಂಡದ ಭಾಗಗಳು. ಉತ್ತರ ಕರ್ನಾಟಕದ 
ವಿಜಾಪುರ, ಗುಲ್ಬರ್ಗಾ, ಧಾರವಾಡ, ಬೆಳಗಾವಿ ಹಾಗೂ 
ಕೆಲ ಉತ್ತರ ಭಾಗಗಳು ನಾಗರಖಂಡ ಎನಿಸಿಕೊಂಡಿವೆ. 
ಆದ್ದ ರಿಂದ ಇಂದಿಗೂ ಅಲ್ಲಿ ನಾಗರಪಂಚಮಿ ದೊಡ್ಡ 
ಹಬ್ಬವೆನಿಸಿದೆ. ನಾಗಪಂಥದವರನ್ನು ನಾಗರು ಎಂದು 
ಕರೆಯುತ್ತಾರೆ. ಇದನ್ನು ಸುಬ್ರಹ್ಮಣ್ಯ ಪಂಥ ಎಂದೂ 
ಕರೆಯುತ್ತಾರೆ. ಸು-- ಬ್ರಹ್ಮ ಇದು ವಿಷ್ಣುವಿನ ಹೆಸರು. 
ಬ್ರಹ್ಮ--ವ ಸುಬ್ರಹ್ಮಣ್ಯ. ದಕ್ಷಿಣಕನ್ನಡದ ಕುಕ್ಕೆ 
ಸುಬ್ರಹ್ಮಣ್ಯ, ಮುರುಗೇಶ್ವರ, ಬಳ್ಳೆ ಮಂಜ, ಷಣ್ಮುಖ, 
ಬಡಭಾಂಡದೇವ, ಕಂಂದಪೂಲದೇವ, ಭಟ್ಟಾರಕ, 
ಉಳ್ಳೂರದೇವ ಎಂದೂ ನಾಗನನ್ನು ಕರೆಯುವುದುಂಟು. 


ಸುಬ್ರಹ್ಮಣ್ಯ ಪಂಥ ತುಳುನಾಡಿನದಂ. ದಕ್ಷಿಣ 


ಭಾರತದಲ್ಲಿ ಹೆಚ್ಚು ಕಂಡುಬರುತ್ತದೆ. ಇದು ಎಂಟನೇ 
ಶತವಕಾನದವರೆಗೂ ನಡೆದುಬಂತು. ಕೊರಗರ ತುಳು 
ಭಾಷೆಯಲ್ಲಿ ಸ್ಕಂದ (ಕಂದ), ಬಾಲಸುಬ್ರಹ್ಮಣ್ಯ 


ಒಂಭತ್ತನೇ ಶಶವಕಾನದ ಕಡಂದಲೆಯ ಶಾಸನದಲ್ಲಿ 
.ಸ್ಕಂದಾರಾಧನೆ ಕುರಿತು ಹೇಳಿದೆ. ಪಾರಿಪಲಿ ಕ್ಷೇತ್ರದಲ್ಲಿ 
“ಕುಂದಫೂಳ ಭಟ್ಟಾರಕನಿಗೆ ಭೂಮಿ ಬಿಟ್ಟ ಸಿದ್ದು” ಎಂದು 
ಇದೆ, ಈ ಶಾಸನವು ಈ ವಿಷಯಕ ಪ್ರಥಮ ಶಾಸನ 
ವಿರಬಹುದೆಂದು ಡಾ| ಪಿ. ಗುರುರಾಜ ಭಟ್ಟರ 
ಅಭಿಪ್ರಾಯ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ದಕ್ಷಿಣ ಭಾರತ 
ದಲ್ಲಿ ಒಂದು ವಿಶೇಷ ಸ್ಥಾನವಿದೆ. ಶ್ರೀ ಶಂಕರಾಚಾರ್ಯ 
ವಿರಚಿತ “ಸುಬ್ರಹ್ಮಣ್ಯ ಭುಜಂಗ ಪ್ರಯಕಾತ ಸ್ತ್ರೋತ್ರ?” 
ದಲ್ಲಿ ಈತನನ್ನು ಲಿಂಗಾಕಾರದ್ದಾಗಿ ಪೂಜಿಸುತ್ತಿದ್ದರೆಂದು 
ಹೇಳಿದೆ. ಇಂದು ಇಲ್ಲಿ ಕೇವಲ ಹುತ್ತದ ಪೂಜೆಯೇ 
ನಡೆಯುತ್ತಿರುವುದು ವಿಚಿತ್ರವಾದರೂ ಸತ್ಯ. 


ರೂಸ ವಿಶೇಷ: ಕುಂದಾಪುರ ತಾಲೂಕಿನ 
“ಕಂದಾವರ” (ಸ್ಕಂದಪುರ) ಬ್ಲಾ ಶ್ರಹ್ಮಣ ಸಂಸ್ಕೃತಿಯ 
ಕೇಂದ್ರವಾಗಿದೆ. ಬ್ರಾಹ್ಮಣರ ಒಂದು ಶಾಖೆಯ 
ಆರಾಧ್ಯ ದೈವ ಸ್ಕಂದ. ಈತನ ದೇವಾಲಯವೂ 
ಇಲ್ಲಿದೆ. ಉಡುಪಿ ತಾಲೂಕಿನ ಉದಯಕಾವರದ 
ಮಾಂಗೋಡಿನಲ್ಲಿ ಸ್ಕಂದ ಮಂದಿರದಲ್ಲಿಯ ಭಗ್ನ ಪ್ರಶಿಮೆ 
೧೧ನೇ ಶತವಕಾನದ್ದೆಂದು ಸಾಧಾರವಾಗಿ ಹೇಳಬಹುದು. 
ಬಡಭಾಂಡೇಶ್ವರ, ಸುಬ್ರಹ್ಮಣ್ಯನಿಗಾಗಿ ಅರ್ಪಿತವಾದು 
ದೆಂದು ೧೨ನೇ ಶತವಕಾನದ ಸಿ. ಎ. ಡಿ. ಶಾಸನ ಹೇಳು 


ಇತಿಹಾಸ ದರ್ಶನ 


ಕಾರ್ಕಳ, ಕುಂದಾಪುರ, ಕುಡುಪುಗಳು ಹೆಚ್ಚಾಗಿ 
ಹ್ಮಣ್ಯ ಪಂಥದವು. ಧೃ ೈಜಸ್ತಂಭದ ತುದಿಯಲ್ಲಿ 


p 
ಸ್ತ) 


ತ್ತದೆ 
ಸುಬ್ಬ 
“ಸ್ಕಂದನಿಗಾಗಿ” ಎಂಬ ಶಾಸನ ಕೂಡ ಇದೆ. ಇಲ್ಲಿಯೂ 
ಹುತ್ತವೇ ಪೂಜಾಸ್ಥಾನವಾಗಿದೆ. ಮುಂದೆ ವೆ ಓೈಷ್ಣವ 
ಪಂಥ ಹರಡುತ್ತಿದ್ದಂತೆ ಅದು ಅನಂತಪದ್ಮನಾಭೆ 
ಎಂದಾಗಿರಬೇಕು. ಪುತ್ತೂರಿನ ಬಿಳುಪಾಡಿಯ 
ಸುಬ್ರಹ್ಮಣ್ಯನಿಗೆ ಬಹುಮಂದಿ ನಡೆದುಕೊಳ್ಳುವುದುಂಟು. 
(ಸುಮಾರು ಕ್ರಿ.ಶ. ೧೪೩೧) ಬಳ ಮಂಜದ ಸುಬ್ರಹ್ಮಣ್ಯ 
ದಲ್ಲಿ ನಾಗನೇ ಆರಾಧ್ಯ ದೈವ, ಆದರೆ ಮೇಲರ್ಧಭಾಗ 
ಮನುಷ್ಯ, ಉಳಿದ ಭಾಗ ಸರ್ಪದ ರೂಪ ಹೊಂದಿದ 
ಇದನ್ನು “ಅನಂತೇಶ್ವರ”ನೆಂದೂ ಕರೆಯುತ್ತಾರೆ. ದಕ್ಷಿಣ 
ಕನ್ನಡದಲ್ಲಿ “ನಾಗ”, “ಸ್ಕಂದ”, ಅಭೇದ. ಪೊಳಲಿಯ 
ರಾಜರಾಜೇಶ್ವರಿ ಮಂದಿರದಲ್ಲಿ ಸುವಕಾರು ೨೦ ಸೆಂ ಮೂ. . 
ಎತ್ತರದ ಎರಡು ಭುಜಗಳ ಸೈಂದನ ಮೂರ್ತಿಯಿದೆ. 
ಕುಡುಪಿನಲ್ಲಿ ನಾಲ್ಕು ಕೈಗಳ ಮೂರ್ತಿಯಿದೆ. ಲಲಿತಾಸನ 
ದಲ್ಲಿದ್ದ ಈ ವಿಗ್ರಹ ಸುವಕಾರು ಹದಿಬೂರನೇ ಶತ 
ವಕಾನದ್ದು ಬೈಂದೂರಿನ ಶೇನೇಶ್ವರ ಮಂದಿರದಲ್ಲಿ 
ಆರು ತಲೆಗಳ ಮಯೂರ ವಾಹನ ವಿಗ್ರಹವಿದೆ. 
ಸುವಕಾರು ೧೦೫ ಸೆಂ. ಮೀ. ಎತ್ತರವಾಗಿದೆ. ಇದು 
ಕಲ್ಮಾಣ ಚಾಲುಕ್ಕರ ಶೈಲಿಯದು. ನೀಲಾವರದ ದುರ್ಗಾ 
ಭಗವತಿಯ ಮಂದಿರದಲ್ಲಿನ ಪ್ರತಿಮೆ ಮಧ್ಯಕಾಲೀನ, 
ಶೇಷನ ರೂಪದಲ್ಲಿದೆ. ಇದು ದುರ್ಗಾದೇವತೆ ಎಂಬ 
ಹೇಳಿಕೆ ವಿಚಿತ್ರವಾಗಿದೆ. 


ತುಳುನಾಡಿನ "ಕುಕ್ಕೆ' ಅನಾದಿಯಿಂದ ಪರಿಚಿತ 
ಪ್ರದೇಶ... ಇದನ್ನು ೧೩೮೮ರ ಒಂದು ಶಾಸನದಲ್ಲಿ 
ತುಳುಮಂಡಲ ಎಂದು ಕರೆಯಲಾಗಿದೆ. ಅಲ್ಲಿ ಸಿಕ್ಕ 
ತಾಮ್ರಶಾಸನವು “ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಕಡಬದ 
ಸ್ಥಳ ಕೊಟ್ಟಿದೆ” ಎಂದು ಹೇಳುತ್ತಿದೆ. ಕ್ರಿ. ಶ. ೧೪೦೬ 
ರಲ್ಲಿ ಬರೆದ “ಶ್ರೀ ತತ್ವನಿಧಿ'ಯಲ್ಲಿ ಶೈವಧರ್ಮದ ೧೦೮ 
ಜಾಗಗಳಲ್ಲಿ ಸುಬ್ರಹ್ಮಣ್ಯನದೂ ಒಂದು. ಅವನಿಗೆ 
“ಅಹಿಪೇಶ್ವರ”ನೆಂದು ಪೂಜೆ ಇತ್ತು ಎಂದು ಹೇಳಿದೆ. 
ಮಚ್ಚಲಗೆಡು ಮಂದಿರದಲ್ಲಿ ಸುತ್ತಿಕೊಂಡ ಸರ್ಪರೂಪ 
ದಲ್ಲಿ, ಸ್ಕಂದನ ಕಂಚಿನ ಮೂರ್ತಿ ಇದೆ. ಮಧ್ಯದಲ್ಲಿ 
ಕಮಲವನ್ನು ಸುತ್ತಿಕೊಂಡಂತಿದೆ. ಇದು. ಆತನ 
ಆಯುಧದ ಪ್ರತೀಕ. ಶಂಕರಾಚಾರ್ಯರು ಪ್ರಥಮಬಾರಿ 


೨೦೩ 


ಸುಬ್ರಹ್ಮಣ್ಯಕ್ಕೆ ಬಂದಾಗ ಅನೇಕರನ್ನು ವಾದದಲ್ಲಿ 
ಸೋಲಿಸಿ ಪಾಂಧಿಕ ಪದ್ಧತಿ ತಂದವರಲ್ಲಿ ಪ್ರಥಮರೆಂದು 
ಹೇಳುತ್ತಾರೆ. “ಶಿವ”, “ವಿಷ್ಣು”, “ಅಂಬಿಕೆ”, 
“ಗಣಪತಿ”, ಹಾಗೂ “ಸೂರ್ಯ” ಇವೇ ಪಂಚಾಯತನ. 


ಉಡುಪಿಯ ಸುತ್ತಣ ಮುಚ್ಚಲಗೋಡು, 
ಅರಿತೋಡು, ಕುಕ್ಕಹಳ್ಳಿ, ಶಿರ್ವ, ಪಡುಬಿದ್ರಿ, 
ಶಾಂತೂರ್‌, ಕಾರ್ಕಳದ ಸೂಡುಗಳಲ್ಲಿ ಸ್ಕಂದಪಂಥ 


ಹರಡಿದೆ. ಇದನ್ನು ನೋಡಿದಾಗ ಪಶ್ಚಿಮ ಕರಾವಳಿ 
ಹಾಗೂ ಒಳನಾಡುಗಳು ಸ್ಕಂದಪಂಥ ಅಥವಾ ನಾಗ 
ಪಂಥವನ್ನು ಅನುಸರಿಸಿರಬೇಕು” ಎಂಬುದು ಸ್ಪಷ್ಟ. 


ಇಇಂಶೆಂತ್ರಿ ತತೆ « 
ಸಾಂಕೇತಿಕತೆ : ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನಾಗ 
ಎಂದರೆ “ಶೇಷ”, “ಆದಿ” ಎಂದರೆ “ವಿಶ್ವ” ಎಂದು ಅರ್ಥ 


ವಿದೆ. ಮಿದುಳು ಸರ್ಪದ ಹೆಡೆಯ ಆಕಾರದಲ್ಲಿದೆ. 
ಆದುದರಿಂದ ಅದನ್ನು "ಕುಂಡಲಿನಿ: ಎಂದೂ ಕರೆದರು. 


೮ 


ಜಾಗ್ಮತಗೊಳಿಸುವಂಥದ್ದು. ಹಾವು ಲೈಂಗಿಕ ಸಂಕೇತವೂ 

ಕೆಲವು ನಾಗೆ 
ತಿಮೆಗಳು, ಒಂದು, ಮೂರು, ಐದು, ಏಳು ಹೆಡೆ 
ಹೊಂದಿವೆ. ತ್ರಿದೋಷ, ಶ್ರಿಧಾತುಗಳ 
ನಿಯಂತ್ರಣಕ್ಕೆ ಸಹಾಯಕಾರಿ ಬುದ್ಧಿಯನ್ನು ಉಂಟು 
ಮಾಡುವುದು ಮೂರು ಹೆಡೆಗಳ ಸಂಕೇತ. ಪಂಚಭೂತ 
ಗಳ ನಿಯಂತ್ರಕ ಬುದ್ಧಿಯ ಸಂಕೇತ ಐದು ಹೆಡೆಗಳು. 
“ಸಪ್ತಧಾತು' ಶಕ್ತಿದೇವನ ಸಂಕೇತ ಇದೇ "ಏಳಾ' ಹೆಡೆ 
ಗಳು. ಪ್ರಕೃತಿದತ್ತ ಬೆಳೆಯನ್ನು ನಾಶಗೊಳಿಸುವ ಇಲಿ 
ಗಳನ್ನು ತಿನ್ನುವ ನಾಗನಪೂಜೆ ವರ್ಷದ ಆರಂಭದಲ್ಲಿ 
ಬಂದಿರಲೂ ಸಾಕು. ಹೆಡೆಯ ಮೇಲೆ ಶಿವನ ಲಿಂಗ 
ಇರುವುದು “ಶೈವ' ಸಂಕೇತ. ಸೈಂದನ ಮೇಲೆ ಸರ್ಪವಿರು 
ವುದು ತುಳುನಾಡ ವಿಶೇಷವಾಗಿದೆ. 


ಲ 
ಹಾ _ ps pe ದಜ ಲೃ 
ಕಂ ವೈದ್ಯಕೀಯ ಗುರಂತೂ ಹದಾ, 


4 


೨೬೩ 
ಲ್ಲ 
91 
A 


ಆರಾಧನೆ : ಕಲೆ, ಸಾಹಿತ್ಯ, ಚಿಂತನ ಶೀಲತೆ 

ಗಳು ಬದುಕಿಗೆ ಆಹಾರದಂತೆ ಅಗತ್ಯವಾಗಿವೆ. ಸನಕಾಜ 
ಜೀವನವನ್ನು ನಿಯಂತ್ರಿಸುವ ಮೌಲ್ಯಗಳಿವು. ವಿಕಾಸದ 
ಕಿಹಾಸವೆಂದರೆ ಆತ ಬೆಳೆಸಿಕೊಂಡ ಮೌಲ್ಯ ಸಂಸ್ಕೃತಿಗಳ 
ಇತಿಹಾಸ, ನರಾನವನ ನಂಬಿಕೆ, ಚಿಂತನೆಗಳು ಆರಾಧನೆಗೆ 
ಕಾರಣಗಳು. ಜನಪದ ಕಲೆ, ಧರ್ಮಗಳು ವಕಾನವ 


ಇ 


ಪಿ೦ಂ೪ 


ನೊಂದಿಗೇ ಬೆಳೆದು ಬಂದಿವೆ. ಅವನ ದೈವ ಪರಿಕಲ್ಪನೆ 
ಯಲ್ಲಿ, ಕಲೆ, ಸಾಹಿತ್ಯ, ಇತಿಹಾಸಗಳ ಮೂಲವೂ ಇದೆ, 
ನಾಗಾರಾಧಕರು ಹೆಚ್ಚಿರುವ ಪ್ರದೇಶಗಳಲ್ಲಿ ನಾಗರಹಾವು 
ವಿವಿಧ ರೀತಿಯಲ್ಲಿ ಪೂಜೆಗೊಳ್ಳುತ್ತಿದೆ. 


ಪಾಪ ಪರಿವರಾರ್ಜನೆ, ಸಂತಾನ ಪ್ರದಾನ, ಕುಷ್ಕ 
ರೋಗ ನಿವಾರಣೆ, ಮಕ್ಕಳು ಸತ್ತಾ ಹುಟ್ಟದಂತೆ ಬೇಡಿಕೆ, 
ನಾಗಶಾಪ ಚರ್ಮರೋಗ ನಿವಾರಣೆ 
ಮುಂತಾದವು ನಾಗಾರಾಧನೆಯ ಉದ್ದೇಶಗಳಾಗಿವೆ. 


ನಿವಾರಣೆ, 


“ಮಾನವ ಜೀವನದ ಎಷ್ಟೋ ಸತ್ಯಗಳು ವರಾನವನ 
ಒರಗಲ್ಲಿಗೆ ಸಿಕ್ಕದು” ಎಂಬುದು ಮಾನವ ಇತಿಹಾಸದಿಂದ 
ತಿಳಿದುಬರುತ್ತದೆ. ಇವನ್ನು ನಾವು "ಮೂಢ ನಂಬಿಕೆ' 
ಎಂದೋ "ಭ್ರಮೆ' ಎಂದೋ ಹೇಳುತ್ತೇವೆ. ನಾಗಪೂಜೆ, 
ಶಿವಗಣಪೂಜೆ, ನಾಗಮಂಡಲಗಳು ಇದರಲ್ಲಿ ಸೇರಿವೆ. 
ಹಾವು, ಮರ, ಪೂಜೆಗೊಳ್ಳುವುದು ನಾಗಾರಾಧನೆಯಲ್ಲಿ 
ಸಾಮಾನ್ಯ “ಲಿಂಗ” ವನದ ಸಂಕೇತವಾದರೆ, "ನಾಗ' 


ಮರದ ಸಂಕೇತ, ನಾಗಪಂಥ, ನಾಗಪ್ಪತಿಷ್ಕೆ, ಸರ್ಪ 


ಸಂಸ್ಕಾರ, 'ನಾಗಬಲಿ', "ಆಶ್ಲೇಷಾ ಬಲಿ', "ಸ್ವಾಮಿ 
ಕೋಲ', "ನಾಗದರ್ಶನ', `ಕಾಡಯನ ಕೋಲ 'ಗಳೆಲ್ಲ 
ನಾಗಪ್ರೀತಿಯ ಆಚರಣೆಗಳು. ಅಶ್ಚಥ್ಧ ಮರದೆಡೆ ನಾಗ 


ವಿಗ್ರಹ ಪ್ರತಿಷ್ಠಾಪನೆಗಳು ನಡೆಯುತ್ತವೆ. ಡಕ್ಕೆ ಬಲಿ, 
ಎಗಮಂಡಲಗಳು, ತುಳುನಾಡಲ್ಲಿ ವಾಶ್ರ ಕಂಡುಬರುವ 
ಧಾರ್ವಿಕ ವಿಧಿಗಳು. 


ಒಂದೇ ಸರ್ಪ ವಿವಿಧ ರೀತಿಗಳಲ್ಲಿ ೪, ೮, ೧೨, ೧೬ 
ಪವಿತ್ರ ಗಂಟುಗಳಾಗಿ ಕಾಲು, ಅರ್ಧ, ಮುಕ್ಕಾಲು, 
ಒಂದು ಮಂಡಲದಲ್ಲಿ ಹೆಣೆದುಕೊಂಡ ಅದ್ಭುತ ಶಿಲ್ಪ. 
“ನಾಗ ಮೆಂಡಲ'ದ ಸಾಕ್ಷಿ ಸಿಗುವುದು ೧೩ನೇ ಶತಮಾನದ 
ನಂತರವಷ್ಟೇ. ದ. ಕನ್ನಡದ ನಂದಳಿಕೆಯಲ್ಲಿ ಸಿಕ್ಕ ಒಂದು 
ನಾಗಮಂಡಲದ ಶಿಲ್ಪ ೧೩ನೇ ಶತಮಾನದ್ದೆಂದು ಹೇಳ 
ಬಹುದಾಗಿದೆ. ಡಾ! ಶಿವರಾಮ ಕಾರಂತರ. ಅಭಿಪ್ರಾಯ 
ದಂತೆ “ಇದು. ಆರ್ಯ, ದ್ರಾವಿಡರ ಸಮ್ಮಿಲನ”ವಾಗಿದೆ. 
೧೫ನೇ ಶಶಮಾನದ ಶಾಸನವೊಂದರಲ್ಲಿ "ನಾಗಮಂಡಲದ' 
ಉಲ್ಲೇಖವಿದೆ. 


_ ಉತ್ತರ ಕನ್ನಡದ ಶಿರಸಿಯ ಪ್ರಸಿದ್ಧ ಶ್ರೀ 
ಮಾರಿಕಾಂಬಾ ದೇವಾಲಯ ಸೋದೆಯ ೨ನೇ ಸದಾಶಿವ 


ಇತಿಹಾಸ ದರ್ಶನ 


ರಾಯನ ಕಾಲದಲ್ಲಿ ಕ್ರಿ.ಶ. ೧೬೮೯ರಲ್ಲಿ ಸ್ಥಾಪಿಸಲ್ಪಟ್ಟಿದೆ. 
ಇದರ ಪ್ರಧಾನ ಬಾಗಿಲು ಭವ್ಯವಾದ ಶಿಲೆಯಿಂದ ಸಿದ್ದ 
ವಾಗಿದ್ದು, ತಲೆಯ ಮೋ €ಲ್ಲಡೆಯಲ್ಲಿ "ಕಾಲು 
ನಾಗಮಂಡಲ'ದ ಸುಂದರ ಕೆತ್ತನೆ ಕಂಡುಬರುತ್ತಿದೆ. 
ದೊಡ್ಡ ಸಂಕಣ್ಣನಾಯಕ! ಸ್ಥಾಪಿಸಿದ್ದ (ಕ್ರಿ.ಶ. ೧೫೬೭- 
೭೦) ಸ್ಪಷ್ಟ: ಸಂದಕವಾದ ಅರ್ಚಕ ಗಮಂಡಲದ ಶಿಲ್ಪ 
ಕೆಳದಿಯ “ವೀರಃ ಭದ್ರ ದೇವಾಲಯದಲ್ಲಿದೆ. (ಚಿತ್ರ 
ಚ ಕ್ರಿ.ಶ. ೧೬೨೯ ರಿಂದ ೪೬ರ ಅವಧಿಯಲ್ಲಿ 
ವೀರಭದ್ರನಾಯಕನ ಕಾಲದಲ್ಲಿ ಇದರ ಕಟ್ಟುವಿಕೆ ಆಗಿದೆ. 
ರಂಗಮಂಟಪದಲ್ಲಿಯ ನವರಂಗದ ಅಕ್ಕಪಕ್ಕದಲ್ಲಿ ಎರಡು 
ನಾಗಮಂಡಲಗಳ ಅದ್ಭುತ ಚಿತ್ರಣವಿದೆ. 


ಡಾ| ಪಿ. ಗುರುರಾಜಭಟ್ಟರು ತಮ್ಮ “ತುಳು 
ನಾಡ ಸಃ ಇ೦ಸ್ಕ ತಿಕ ಅಧ್ಯಯನ” ಗ್ರಂಥದಲ್ಲಿ “ಗೋಕರ್ಣ 
ಮಹಾಬಲೇಶ್ಯ ರ ಮಂದಿರದಲ್ಲಿಯ ನಾಗಮಂಡಲ ಶಿಲ್ಪ 
ಸುಮಾರಂ ೧೭೫ ವರ್ಷಗಳ ಹಿಂದಿನದು” ಎಂದಿದ್ದಾರೆ. 


ನಾಗಮಂಡಲ 
ಪೂಜಾ ವಿಶೇಷ ಬ್ರಾಹ್ಮಣ, ಪುರೋಹಿತ, 
ನಾಗಪಾಶ್ರಿ, ನರ್ತಕರ ಸಮ್ಮಿಲನ, ವೇದ ಮುಂತ್ರೋಕ್ತೆ 
ಹೋವಾ-ಹವನಗಳ ವಿಧಿಗಳಿಂದ ನಾಗವಂಂಡಲ, ಶುದ್ಧ 
ವೈದಿಕ ಆಚರಣೆ ಹೊಂದಿದೆ. ಇದರ ಮೂಲ ಸ್ನ ರೂಪ 
ದನ್ನು “ಪಾಣ”ರು ಬೃಹತ್‌ ಹುತ್ತಗಳ ಸಾ ಸ್ವಾಮಿಗೆ 
ನಡೆಸ ುವ “ಡಕ್ಕೆ ಬಲಿ'ಯಲ್ಲಿ ನೋಡಬಹುದಾ. 


ವರ್ಣ ನೆ ವಿದ್ಯ : : ನಾಗಮಂಡಲದ ನಕ್ಷೆಯ 
ಚಿತ್ರಣ ಒಂದು ಅದ್ದು ತ ಕಲೆ. ಪಂಚವರ್ಣಗಳಿಂದ ಇದು 
ತೀರಾ ಆಕರ್ಷಕ ಕಳಸ ಅರಿಶಿನ, ಕೆಂಪು. ಕರಿ, ಹಸಿರು, 
ಬಿಳಿ ಬಣ್ಣಗಳನ್ನು ಬಳಸಲಾಗುತ್ತಿದೆ.ಅರಿಶಿನ ಕೊಂಬಿನಿಂದ 
ಅರಿಶಿನ, ಅರಿಶಿನ ಹಾಗೂ ಸುಣ್ಣದ ಹಿಟ್ಟು ಕಲೆಸಿ ಕೆಂಪು 
ತ್ತದೆ ಹೊಟ್ಟನ್ನು ಸುಟ್ಟು ಕಪ್ಪು ಬಣ್ಣ ಜಂಗಮನ 
ಎಲೆಯ ಪುಡಿಯಿಂದ ಹಸಿರು, ಅಕ್ಕಿಯ ಹಿಟ್ಟನ್ನು ಬಿಳಿ 
ಬಣ್ಣಕ್ಕಾಗಿ ಬಳಸುತ್ತಾರೆ. 


1 ಚಿತ್ರೆ ನೋಡಿ “ಆ” 
2 ೨ “ಬ? 


ಕಂಚಿನ ಡಕ್ಕೆ, ಮರದ ಚರ್ಮದ ಡಕ್ಕೆ, ತಾಳ, 
ಚಕ್ರತಾಳ ಮುಂತಾ ಡಫ ಈ ಆರಾಧನೆಗೆ ಅವಕ್ಕೆ ಕ ವಾದ್ಯ 
ಮೋಳೆಗಳು.ಇವುಗಳ ನಾದ, ವೈಶಿಷ್ಟ ಪೂರ್ಣ ಕಿವಿಯಲ್ಲಿ 
ಬಹುಕಾಲ ಗುಣಿಸತಕ್ಕದಾದ್ದು. 


ನಾಗಮಂಡಲ ರಂಗೆ : ಜನ ಸಮುದ್ರದ ಮಧ್ಯೆ 
ಎತ್ತರದ ಚೌಕಾದ ವೇದಿಕೆ, ಮಧ್ಯೆ ಕಂಬ ಬಾರದಂತೆ 
ಚಪ್ಪರ ನಿರ್ಮಾಣ ಅದಕ್ಕೆ ಮೇಲುಗಟ್ಟೆ ಕಟ್ಟಿ ವಸ್ತ್ರ ಇಳಿ 
ಬಿಡುತ್ತಾರೆ. ಮೇಲೆ ತೆಂ pa ಎಳೆ ಗರಿಯಿಂದ ತಾವರೆ 
ಮೊಗ್ಗು. ಹೂಗಳು ಮೊದಲಾದವುಗಳಿಂದ ಅರಣ್ಯದ 
ಭಾವನೆ. ಹುಟ್ಟಿಸಲು ಇಳಿಬಿಡುತ್ತಾರೆ. ಶೆಂಗಿನ ಎಳೆಯ 
ಗರಿ ಚಪ್ಪರದ ಅಲಂಕಾರಕ್ಕೆ ಬಳಕೆಯಾಗುತ್ತದೆ. 
ಅಡಿಕೆಯ ಸರಮಾಲೆ, ವೀಳ್ಯದ ಪಟ್ಟಿಗಳಿಂದ ಕಂಬ 
ಚಪ್ಪರವನ್ನು ಅಲಂಕರಿಸುತ್ತಾರೆ. ಅಕ್ಕಿ, ಕಾಯಿ, ಅಡಿಕೆ, 
ಅಡಿಕೆಸಿಂಗಾರ, ಎಳನೀರುಗಳು ನಾಗಾರಾಧನೆಗೆ 
ಯಥೇಚ್ಛ ವಾಗಿ ಬೇಕು. 


ಈ ವಿಶಾಲ ವೇದಿಕೆಯ ಮಧ್ಯದಲ್ಲಿ ಬೃಹದಾ 
ಕಾರದ ಭಯಂಕರವಾದ ವರ್ಣಮಯ ಅದ್ಭುತವಾಗಿ 
ಹೆಡೆಯೆತ್ತಿದ ನಾಗಮಂಡಲ ಉಡಿಸುತ್ತಾರೆ. ಅಲಂಕಾರದ 
ಹೊಣೆಯೆಲ್ಲವೂ ವೈದ್ಯ ತಂಡದವರದ್ದು. ಸೇರಿದ ಭಕ್ತ 
ರಿಂದ ಮಂಡಲ ಅಪವಿತ್ರವಾಗದಂತೆ ರಕ್ಷಣೆ ಇರುತ್ತದೆ. 
ಚಪ್ಪರ ಅಲಂಕಾರ, ಬಣ್ಣ. ಗಾರಿಕೆ, ಇರ ವೈಶಿಷ್ಟಗಳು 


ಲ್‌" 
ಇದಕ್ಕಾಗಿಯೇ ಹೆಚ್ಚು ಖರ್ಚು ತಗಲುತ್ತದೆ. 


ಉಡುಪು-ತೊಡುಪುಗಳು : ನಾಗಮಂಡಲ 
ದಲ್ಲಿ ವೈದ್ಯ, ನಾಗಪಾತ್ರಿಗಳು ಮುಖ್ಯರು. ವೈದ್ಯ 
ಅರ್ಧನಾರೀ ವೇಷ ತೊಡುತ್ತಾನೆ. ಎದೆಗೆ ಕುಪ್ಪಸ, 
ಭಂಜಕೆ ಜರಿ ಶಾಲು. ಸೊಂಟಕ್ಕೆ ಕೆಂಪು ಚೌಕಳಿ ಸೀರೆ.ಕೆ ೈಗೆ 
ಬಂಗಾರದ ಕಂಕಣ, ತಲೆಗೆ ಜರಿ ರುಮಾಲಿನ 
ಮುಂಡಾಸು, ಅದರ ತುದಿಗೆ ಕೋರೆಯಾಗಿ ಬಂಗಾರದ 
ಕಂಠಾಭರಣಗಳು, ಕಾಲಿಗೆ ಗೆಜ್ಜೆ ತೊಟ್ಟಿರುತ್ತಾನೆ. 
ನಾಗಪಾತ್ರಿಯ ಮುಂಗೈಗೆ ಕಡಗ, ಮೈ ಗೆ ಕಂಪು ಪಟ್ಟಿಕೆ, 


ಹೊಂದಿರುತ್ತಾನೆ ಡಶಿಸೂಡಲು ಕೆದರಿರುತ್ತದೆ. ತಕ್ಕ 


೨೦೫ 


ತುಂಬಾ  ಒತ್ತಿಕೊಂಡಿರುವ. ಸಿಂಗಾರದ ಹೂಗಳನ್ನು 
ಮುಖಕ್ಕೆ ಆಗಾಗ್ಗೆ ಬಡಿಮುಕೊಳ್ಳುತ್ತಿರುವುದರಿಂದ ಅದರೆ 
೨ ಬೆವರಿದ ವಜಖಕ್ಕೆ ಅಂಟಿಕೊಂಡು ನಾಗರ ಸ್ಮರಣ 
ಕಚ್ಚಿ ಪಂಚೆಯನ್ನು ಈತ 
ಉಟ್ಟಿರುತ್ತಾನೆ. ಮೇಳದ ಇತರ ಎರಡು-ಮೂರು 
೦5, ಕಚ್ಚೆ ಪಂಚೆ, ಅಂಗಿ, ಶಾಲು ಧರಿಸುತ್ತಾರೆ. ಒಬ್ಬ 
ರದ ಡಕ್ಕೆ, ಒಬ್ಬ ಕಂಚಿನ ಡಕ್ಕೆ, ಪುಟ್ಟ ಡಮರಂ 
ಇನ್ನಿಬ್ಬರು ತಾಳ, ಚಕ್ರತಾಳ ಬಾರಿಸುವವರು. 


ನಾಗೆ ನರ್ತನ : ದಕ್ಷಿಣ ಕನ್ನಡದ ಉತ್ತರದಲ್ಲಿ 

ಪ್ರಚಾರದಲ್ಲಿರುವ ನಾಗನಾಂಡಲ ಹಾಗೂ ಡಕ್ಕೆಬಲಿ 

ಗಳಲ್ಲಿ ತುಸು ವೃತ್ಕಾಸವಿದ್ದರೂ ನೃತ್ಯ ಹೆಚ್ಚು ಕಡಿಮೆ 

ಒಂದೇ ರೀತಿಯದು. ನಾಗ ಪ್ರೀತಿಗಾಗಿ ನರ್ತನ ಸೇವೆ, 
ರ 


ಡಕ್ಕೆ ವಿಗೆ ಡವಾರು ಸೇವೆ, ಇತರ 


War ದ್‌ 


ke [oO ಯಯ ಜಡ wt 
ತ್ತ ಸ್‌ 
ಜಾತೆ ದ್ದು ವ "ಹೌ ಹ್‌ pS ಬಂ ಷಿ ಕಾ 
ವೈದಿಕ ಆಚರಣೆಯೂ ಇದಕ್ಕೆ ಸೇರಿ ಸಂಕಣ ಸಾಸ 


ಧಾರ್ಮಿಕ ನರ್ತನಗಳಲ್ಲಿ ಬ್ರಾಹ್ಮಣರು ಭಾಗವಹಿ 
ಸುತ್ತಾರೆ. ನಾಗ ಶಿಲಾ ಪ್ರತಿಷ್ಠೆ, ಆಶ್ಲೇಷಾ ಬಲಿ, ನಾಗ 
ಪ್ರಾಯಶ್ಚಿತ್ತ ಹೋಮ, ನಾಗ ಪ್ರತಿಷ್ಠೆ, ಸಂಸ್ಕಾರ- 
ಸಂಶರ್ಪಣೆಗಳು ಹಗಲಿನಲ್ಲಿ ನಡೆಯುತ್ತವೆ. ನಾಗಬನದಲ್ಲಿ 
ಹಾಲು-ಹಿಟಿ್ಸಿ ಸೇವೆ, ವಿವಿಧ ಆರಾಧನೆಗಳು ರಾತ್ರಿ 
ನಡೆಯುತ್ತವೆ. ನಾಗಮಂಡಲದ ಚಿತ್ರದ ಸುತ್ತ ಆವೇಶ 
ಗೊಂಡ ನಾಗಪಾಶ್ರಿ, ಅರ್ಧನಾರೀ ವೇಷದ ನಾಗಕನ್ನಿಕೆಯ 
ನರ್ತನ ನಡೆಯುತ್ತದೆ. ನಾಗಪಾಶ್ರಿ ಬ್ರಾಹ್ಮಣ, 
ಅರ್ಧನಾರೀ ವೇಷಧಾರಿ ನಾಗಕನ್ನಿಕೆಯ ಪಾತ್ರಧಾರಿ, 
ವೈದ್ಯರು, ಡಮರು ಮೇಳ ಎಲ್ಲ ಸೇರಿ ಇದೊಂದು 
ಭಾರೀ ಮೇಳವೆನಿಸಿದೆ. ನಾಗಪಾತ್ರಿಯಲ್ಲಿ ನಾಗಾವೇಶ 
ವಾದಾಗ ವೈದ್ಯ ವರ್ಗದ ನರ್ತಕ ಅರ್ಧನಾರೀ ವೇಷದಲ್ಲಿ 
ಕಂಚಿನ ಡಮರು ಬಾರಿಸುತ್ತಾ ನಾಗಮಂಡಲದ ಸುತ್ತ 
ನಾಗಪ್ಪತಿಮೆಯೊಂದಿಗೆ ನರ್ತಿಸುತ್ತಾನೆ. ಸುಂದರ ತಾಳ 
ಬದ್ಧ ಭಾವ, ರಸಾಭಿವ್ಯಕ್ತಿಗೆ ಅನುಬದ್ಧವಾದ ನರ್ತನ 
ನಡೆಯುತ್ತದೆ. ಪ್ರತೀ ಅಂಗಾಂಗಕ್ಕೂ ಕಾರ್ಯ ಸಿಗುತ್ತದೆ. 
ಕುಣಿತ, ಜಿಗಿತ, ಮೈ ಕುಲುಕಾಟದ ಶೈಲಿಗಳು ಸ್ನೇಹ, 
ವಿನಯ ಆವೇಶ ಎಲ್ಲ ಸೇರಿ ಭಾವ ಪ್ರದರ್ಶಿಸುತ್ತವೆ. 


೨೦೬ 


ಭರತನಾಟ್ಯದ ಹಸ್ತ ಮುದ್ರಿಕೆಗಳಿವೆ. ಭಾವ ಸ್ಪುಟತೆ 
ಗಾಗಿ ಸುವಕಾರು ಹದಿನೈದು ಹಸ್ತ ಮುದ್ರೆಗಳನ್ನು ಬಳಸು 
ತ್ತಾರೆ. ಪತಾಕಾ, ತ್ರಿಪತಾಕಾ, ಅರ್ಥಚಂದ್ರ ಸೂಚಕ, 
ಅಲ ಪಲ್ಲವಿ, ಪದ್ಮಕೋಶ, ಶಿಖರ, ಸರ್ಪಶೀಷ, ಮೃಗ 
ಶೀಪ, ಸಿಂಹವಖ, ಕೆಪಿತ್ಸ, ಅಂಗಲ, ಅಭಯ, ಕರ್ತರಿ 
ಮುಖ, ಸಖ ತಂಡಗಳು ಮುಂತಾಗಿ. 


ಅರ್ಥನಾರೀ ವೇಷ ನರ್ತಕ ಡಕ್ಕೆ ಸಪ್ಪಳದೀದ 
ಪಾತ್ರಿಯ ಚಲನ ವಲನಗಳನ್ನು ನಿಯಂತ್ರಿಸುತ್ತಾನೆ. 
ಹಿಮ್ಮೇಳದವರ ಮತ್ತೊಂದು ಭಾಗ ಡಕ್ಕೆ, ತಾಳ ಹಾಡು 
ಗಳ ಸಹಾಯದಿಂದ ವಿವಿಧ ಭಾವ ಪ್ರಚೋದನೆಗೆ ಪುಷ್ಟಿ 
ನೀಡುತ್ತದೆ. ಇದರ ನೃತ್ಯಗಳು ಕರ್ನಾಟಕ ಶಾಸ್ತ್ರೀಯ 
ರಾಗಗಳನ್ನು ಹೊಂದಿದೆ. ನಾಟಿ, ಮಧ್ಯವರಾವತಿ, 
ಸುರುಟಿ. ಆರಭಿ, ಕಾನಡಾ, ಮೋಹನ, ಭೂಪಾಳೀ 
ರಾಗಗಳು ಮಂದಗತಿಯಿಂದ ಆರಂಭವಾಗಿ ಚುರುಕು 
ಗತಿಯಲ್ಲಿ ವಿವಿಧ ತಾಳಗಳಿಗೆ ಬದಲಾಗುತ್ತದೆ. ಕುಣಿತ 
ದಲ್ಲಿ ರಸಭಾವಗಳ ಪರಾಕಾಷ್ಠ್ಮತೆ (0॥imaಸ) ಸ್ಪಷ್ಟ 
ವಾಗಿರುತ್ತದೆ. ಈ ವಿವಿಧ ರಾಗ ಸಮ್ಮಿಲನಗಳ ನೃತ್ಯ 
ಗಳು ನಾಗನ ಬಗೆಗಿನ ಪ್ರಶಂಸೆ, ಪ್ರೀತಿ, ನಿಂದೆ, ಕಲಹ, 
ದ್ವೇಷ ವಣಂತಾದ ಸಂಚಾರಿ, ವ್ಯಭಿಚಾರಿ ಭಾವಗಳು 
ಸೇರಿ ರಸದೌತಣ ನೀಡುತ್ತವೆ. 


ಪರಂಪರೆಯವರು. ಇಷ್ಟಾದರೂ ಈ ಸಾಂದರ್ಭಿಕ ಹಾಡು 
ಗಳು. ಪಾ.ದೇಶಿಕ ಸಾಂಪ್ರದಾಯಕ ಹಾಡುಗಳ ಪ 
ಪ್ರ) 
ು ಇದರ ವಿಶೇಷತೆ, 


ಪೂಜೆಯ ಕೊನೆಯಲ್ಲಿ ನರ್ತಕರು ಪರಸ್ಪರ ಕಂಕು 
ಳೊಳಗೆ ಕೈ ಕೈ ಸೇರಿಸಿ ಪವಿತ್ರ ಗಂಟಿನಂತೆ ಸುತ್ತಿಕೊಂಡಂ 
ಹೋಗುವ ಕುಣಿತ, ಗಂಟು ಹಾಕುವ ಹಾಗೂ ಬಿಡಿಸುವ 
ನೃತ್ಯ, ಅರ್ಧನಾರೀ ವೇಷಧಾರಿ ಮಧ್ಯ ಹೋಗುವಾಗ 
ಹೂವಿನ ಕಟ್ಟು, ವಾಲಗ ಸೇವೆ ನಡೆದಿರುತ್ತದೆ. ಇವುಗಳ 
ಮಧ್ಯೆ ನಾಗಪಾತ್ರಿ ಹೊಂಬಾಳೆಯನ್ನು ಮುಖ ಮೈಗೆ 
ತಿಕ್ಕಿಕೊಂಡು ರುದ್ರ ಭೀಕರವಾದ ಚಲನ ವಲನ 


ಇತಿಹಾಸ ದರ್ಶನ 


ತೋರುತ್ತಾ ಸೆಲದ್ಲಿ ಹೊರಳುವುದು, ತೆವಳುವುದು 
ರೋಮಾಂಚಕಾರೀ ದೃಶ್ಯ. ನಾಗಪಾತ್ರಿ, ಅರ್ಧನಾರೀ 
ನಾಗಕನ್ನಿಕೆಯ (ಪಾಣಾರ ವರ್ಗ) ಕುಣಿತದಲ್ಲಿ ಪ್ರಕೃತಿ- 
ಪ್ರರುಷರ ಮಿಲನದ ಕಲ್ಪನೆಯಿದೆ. ಇದೂ ಒಂದು ತಂತ್ರ 
ವಾಗಿ ಬೆಳೆದು ಬಂದಿದೆ. ಇದನ್ನೇ ಕಾರಂತರು “ವ್ಯವಸ್ಥಿತ 
ವೈಜ್ಞಾನಿಕ ರೀತಿಯ ಜಾನಪದ ಕಲೆ” ಎಂದಿದ್ದಾರೆ. 
ಸುವಕಾರು ಆರೇಳು ಗಂಟೆಗಳ ಈ ನೃತ್ಯನಾಟಕಾನಂತರ 
ನಾಗಪಾಶ್ರಿಯ ನುಡಿಗಟ್ಟು ಭಕ್ತರ ಅಹವಾಲು 

ಭಾಷಣೆ, ಸಂಶಯ ಪರಿಹಾರಗಳ ಅನಂತರ 
ಕಾರ್ಕಕ್ರ್ರಮ ಮುಕ್ತಾಯವಾಗುತ್ತದೆ. 


ಗ KI 
ತ 
rd 

[98 
8 
2 
ಲ 


ಇಂಥ ನಾಗ ನೃತ್ಯವು ಕೇರಳದ “ಸರ್ಪಕ 
ತುಳ್ಳಲ್‌”, “ಸರ್ಪಕ್ಕಳ್ಳಂ”ಗಳಲ್ಲಿ ತೋರಿ ಬರುತ್ತಿದೆ. 
ಡಕ್ಕೆ, ಚರ್ಮ ವಾದ್ಯದಿಂದ ಭಾವಾವೇಶನಾಗಿ ಕುಣಿದ 
ಅನಂತರ ಪಾತ್ರಿ ಭಕ್ತರೊಂದಿಗೆ ನಡೆಸುವ ಸಂಭಾಷಣೆ, 
ನುಡಿಕಟ್ಟುಗಳು ಇದರ ವಿಶೇಷವಾಗಿದೆ. 


ನಾಗಮಂಡಲ ಚಿತ್ರಣ : ನಾಲ್ಕುಕಿ ಪವಿತ್ರ 
ಗಂಟುಗಳ ನಾಗ ಚಿತ್ತಣಕ್ಕೆ ಕಾಲು ನಾಗಮಂಡಲ 
ವೆಂದು, ಎಂಟ್‌ ಪವಿತ್ರ ಗಂಟುಗಳಿದ್ದರೆ ಅರ್ಧ ನಾಗ 
ಮಂಡಲವೆಂದು. ಹದಿನಾರು ಗಂಟುಗಳಿದ್ದರೆ ಪೂರ್ಣ 
ನಾಗಮಂಂಡಲವೆಂದು ಲೆಕ್ಕಾಚಾರ. ವಾಂಡಲದೆ ಸ್ವರೂಪ 
ಕೃನುಸರಿಸಿ ಬಾಳೆಯ ಬಳ್ಳಿಯ ಅಳತೆ ಪಟ್ಟಿಯಿಂದ 


ಕ ; 
ಮಂಡಲದ ಹೊರಾವರಣವನ್ನು ಶುಚಿರ್ಭೂತರಾದ 


"ಜಿ ಓದ್ಯರು ಅರಿಶಿನಪುಡಿಯಿಂದ ಗುರುತಿಸುತ್ತಾರೆ. 


ಆರಂಭದಲ್ಲಿ ಮಂಡಲದ ಕೇಂದ್ರ ಸ್ಥಾನದಲ್ಲಿ 
ಗಣಪತಿ ಮಂಡಲ, ಅದರೆದುರು ನಾಗಮಂಡಲ ನಡೆಸುವ 
ಯಜಮಾನ, ಪುರೋಹಿತ ಹಾಗೂ ವೆ ೈದ್ಯರು ಕುಳಿತು, 
ಆರಾಧನೆಗೆ ಅಡ್ಡಿ ಬಾರದಂತೆ, ಪ್ರಾರ್ಥನೆ ಸಲ್ಲಿಸುತ್ತಾರೆ. 
ಪೂರ್ಣ ನಾಗವಂಂಡಲದ ರಚನೆಗೆ ಕನಿಷ್ಠ ಆರು ಗಂಟೆ 
ಗಳು ಅವಶ್ಯ. ಏಳು ಹೆಡೆಗಳ ಸರ್ಪದ ಅದ್ಭುತ ಆಕೃತಿ 
ಸುರಳಿ ಸುರುಳಿಯಾಗಿ ಪವಿತ್ರ ಗಂಟುಗಳೊಂದಿಗೆ 
ಚಿತ್ರಿಸುವ ಮೊದಲು ಜೀವರೇಖೆಯನ್ನು ಎಳೆಯುತ್ತಾರೆ. 


3 ರೇಖಿಸಿದ ಚಿತ್ರ ನೋಡಿ ೫ 
4 ತ್ತ ೬ 


ಇತಿಹಾಸ ದರ್ಶನ 


ಈ ರೇಖೆಯ ಎರಡೂ ಕಡೆ ಅರಿಶಿನ ಬಣ್ಣದಿಂದ ಹಾವಿನ 
ನಕ್ಷೆ ಬಿಡಿಸುತ್ತಾರೆ. ಕೆಂಪು ಬಣ್ಣದಿಂದ ಕಣ್ಣು ಬರೆಯು 
ತ್ತಾರೆ. ಪವಿತ್ರ ಗಂಟಿನೊಳಗಿನ ಖಾಲಿ ಜಾಗೆಯನ್ನು 
ನ ಬಣ್ಣದಿಂದ ತುಂಬುತ್ತಾರೆ. ಬಿಳಿ ವರ್ಣದಿಂದ 
ಬಿಂದು ಬಿಂದುವಾಗಿ ನಾಗನಿಗೆ ಕಾಲು ಬರೆಯುತ್ತಾರೆ. 
ನಾಗಾಕೃತಿಯ ಮಧ್ಯೆ ಮರಿ ಮೊಟ್ಟೆಯನ್ನು ಚಿತ್ರಿಸು 
ತ್ತಾರೆ. ಪಂಚ ವರ್ಣಗಳಿಂದ ಹೆಡೆಯ ಉಬ್ಬು-ತಗ್ಗು 
ಗಳು ಸಿದ್ಧವಾಗುತ್ತವೆ. ಹೆಡೆಯಡಿಯ ವಿಷ್ಣುಪಾದ "8' 
ಆಕಾರದಲ್ಲಿ ಕಾಳಿಂಗ ಮರ್ದನ ಪ್ರತೀಕವಾಗುತ್ತದೆ. 
ಹೆಡೆಯ ಮೇಲೆ ದೊಡ್ಡ ಪ್ರಭಾವಳಿ ಸಿದ್ದವಾಗುತ್ತದೆ. 
ಒಳಗಡೆ ಬ್ರಹ್ಮನ ಮುಖ. ದ್ರಾಕ್ಷಿ ಬಳ್ಳಿ, ಎಲೆಗಳು ಕಪ್ಪು 
ಬಣ್ಣದಲ್ಲಿ ಎರಡು ಇಂಚು ಅಗಲವಾಗಿ ಚಿತ್ರಿತವಾಗು 
ತ್ತದೆ.' ಹಸಿರು ಪುಡಿಯ ದಂಡೆ ಬರೆಯಲಾಗುತ್ತದೆ. 
ಇದರ ಮೇಲೆ ಮಂಡಲದ ಬಳಿ ಸೀಯಾಳ, ಸಿಂಗಾರ, 
ಅಡಿಕೆ, ವೀಳ್ಯದೆಲೆ ಹಣ್ಣುಗಳ ರಾಶಿ ಮತ್ತು ದೀಪವಿಡ 


ಲಾಗುತ್ತದೆ. 


ಮಧ್ಯಾಹ್ನದಿಂದ ಸಂಜೆಯವರೆಗೆ ಚಿತ್ರ ರಚನೆಯ 
ಕೆಲಸವಾಗುತ್ತದೆ. ಭಯ ಭಕ್ತಿಗೆ ಕಾರಣವಾದ ನಾಗೆ 
ಮಂಡಲದ ಬೃಹದಾಕಾರದ ಮೇಲೆ ಬ್ರಹ್ಮಕಪಾಲ, 


ಡಿಸೆಂಬರಿನಿಂದ ಮೇವರೆಗೆ ಹೆಚ್ಚಾಗಿ ಸುಬ್ರಹ್ಮಣ್ಯ 
ಷಷ್ಮಿಯೆಂದು ದಕ್ಷಿಣ ಕನ್ನಡದಲ್ಲಿ ಕೆಲವು ಕಡೆಗೆ ಆಶ್ಲೇಷಾ 
ಬಲಿ, ನಾಗಮಂಡಲಾಚರಣೆಗಳು ಕಂಡು ಬರುತ್ತವೆ. 
ಅದರಲ್ಲೂ ಉಡುಪಿ, ಕುಂದಾಪುರಗಳ ಸುತ್ತಮುತ್ತ ನಾಗ 
ಮಂಡಲಗಳು ನಡೆಯುವುದು ಹೆಚ್ಚು. ಇದನ್ನೇ 
ಹೋಲುವ ಡಕ್ಕೆ ಬಲಿ, ಮಂಡಲ ಭೋಗ, ಹಾಗೂ 


ಕೆಂಡ ಸೇವೆಗಳು ಬಳಕೆಯಲ್ಲಿವೆ. 


ಆಚರಣೆ : ಪೂಜೆಯ ದಿನ ರಾತ್ರಿ ಸುಮಾರು 
೯ ಗಂಟಿಗೆ ನಾಗಬನದ ನಾಗಶಿಲೆಗೆ, ವಾಲಗದೊಂದಿಗೆ 
ಅಕ್ಕಿ, ಹಾಲು, ಅರಿಶಿನ ಹಾಕುವಾಗ ಪಾತ್ರಿಗೆ ಆವೇಶ 
ತುಂಬುತ್ತದೆ. ಕೆಂಪು ರೇಶಿಮೆ ಧೋತರ ಉಟ್ಟ ಬಿಚ್ಚಿ 


ಸ 
ವಾದ್ಯದೊ ೂಂದಿಗೆ ಎಲ್ಲರೂ ಮಂಡಲಕ್ಕೆ 


ನೌ ಬ್‌ ಪರುಷ” 
ಮ್ನತ್ತಾರೆ. 
ಬರುತ್ತಾರೆ. ಹೊಂಬಾಳೆಯಲ್ಲಿ ನೀರು ಹೊಯ್ದು ನಾಗ 
ಳನ್ನು ಮುಖಕ್ಕೆ ಬಡಿದುಕೊಂಡಾಗ 

ಸಿಂಗಾರದ ಬಿಳಿ ಕಣಗಳು ಹಿಡಿದುಕೊಂಡು ಆತ ಬುಸು 
ಗುಟ್ಟುತ್ತಾ ಮೈ ಕಂಪಿಸುತ್ತಾ ಕುಣಿಯುವಾಗ ನಾಗ 
ನೃತ್ಯವು ನಾಗನೇ ಮೈದುಂಬಿ ಬಂದ ಭ್ರಮೆ ಹುಟ್ಟಿಸು 


ರು ನಾಗಕನ್ನಿಕೆಯ ಪೋಷಾಕಿನಲ್ಲಿ ನಾಗ 
ಪಾತ್ರಿಯ ಜೊತೆ ಮಂಡಲಕ್ಕೆ ಬರುತ್ತಾರೆ. ಸ ಈ 


ಕೆಲವೊಮೆ dua ಹಾಡುಗಳಿಂದ ನಾಗನನ್ನು 
ಕೆರಳಿಸುತ್ತಾರೆ. ಈ ನಾಗನೃತ್ಯ ಭಾರೀ ಸಂಕೀರ್ಣವಾಗಿದೆ. 
ಎರಡು ಮೂರು ಗಂಟೆಗಳ ಕಾಲ ಸ ಸುತ್ತಲೂ 
ವೈವಿಧ್ಯಮಯವಾಗಿ ಮಂತ್ರ ಪಠಣ ವಾದ್ಯರ್ದೊದಿಗೆ 
ನಡೆಯುತ್ತದೆ. ನಾಗನನ್ನು ಧಾರ್ಮಿಕ ಹಾಗೂ ಕಲಾತ್ಮಕ 
ಇಗಿ ಒಲಿಸಿಕೊಳ್ಳುವ ಪ್ರಯತ್ನ ಇದು. 


ಸಾಹಿತ್ಯ : ಆಚರಣಾ ಕಾಲದ ಹಾಡುಗಳು 
ದಾಸರ ಕೀರ್ತನೆಯ ರೂಪದಲ್ಲಿವೆ. ದೀರ್ಥವಾದ ಈ 
ಹಾಡಿನಲ್ಲಿ ನಾಗ ವಂಶಜರು ಭೂಲೋಕಕ್ಕೆ ಬಂದಿದ್ದು 
ಅವರು ಅನುಭವಿಸಿದ ತೊಂದರೆ, ಅದರಿಂದ ಭೂವಿಂಯ 


ಜನರಿಗಾದ ಹಾನಿಯ ವರ್ಣನೆ ಇದೆ. ನಾಗನನ್ನು 
ಪೂಜಿಸುವಾಗ ಕತೆ, ಸ್ತುತಿ ವಿಧಾನಗಳ ವರ್ಣನೆ 
ತುಂಬಿದೆ. ಕೊನೆಯಲ್ಲಿ ವಕಾನಸಿಕವಾಗಿ ತೃಪ್ತಿ, 


೨೦೪ 


ಸಮಾಧಾನ. ಗೊಂಡ ಜ ನಕ್ಕೆ ಪ್ರಸಾದ ವಿತರಣೆ ನಡೆಯು 


ತ್ತಿದೆ. ಭೂರಿ ಭೋಜನ ಸಂತರ್ಪಣೆಯಿಂದ ನೆರೆದ ಜನ 
ಸಂತೃಪ್ತಿ ಹೊಂದುತ್ತಾರೆ. ಊಟದ ವ್ಯವಸ್ಥೆಗೇ ಹೆಚ್ಚಿನ 
ಖರ್ಚು ತಗಲು ನ ಮಂಡಲದ ಪ್ರೆ'ವಕಾಣ ಹೆಚ್ಚಿದಂತೆ 
(ಕಾಲು, ಅರ್ಧ ಹಾಗೂ ಪೂರ್ಣ ಖರ್ಚಿನ ಗಾತ್ರ ನೊಡ 
ಹೆಚ್ಚುತ್ತದೆ.) 


ವೈಶಿಷ್ಟ್ಯ: ನಾಗ ಮಂಡಲದಲ್ಲಿಯ ಜಾನಪದ 
ಶೈಲಿಯ "ಸಂಗೀತ, ಹಾಡಿಕೆ, ಕುಣಿತ, ಪೂಜೆಯ ವೆ ೈವಿಧ್ಯ 
ಪೂಜಾಕಾಲದ ಭಕ್ತರ ಸಂಭಾಷಣೆಗಳಿಲ್ಲ ಸೇರಿ ಒಂದು 
ರೀತಿಯ ಸಂಗೀತ, ನಾಟಕ ನೃತ್ಯ ರೂಪಕ ಎನಿಸುತ್ತದೆ. 
ನಾಗ ಮಂಡಲ ಪೂಜೆ ಎಲ್ಲ ಜಾತಿ ವರ್ಗ ಭೇದವಿಲ್ಲದೇ 
ನಂಬಿಕೆಯ ಆಧಾರದ ಮೇಲೆ ನಿಂತ ವಿಶೇಷ ಆಚರಣೆ 
ಯಕಾಗಿದೆ. ಬಡವ-ಬಲ್ಲಿದ, ಪಾಮರ. ಪಂಡಿತ, ಜ್ಞಾನಿ- 
ಅಜ್ಞಾನಿಗಳ ವರ್ಣ ಸಾಮರಸ್ಕಕ್ಕೆ ಉತ್ತಮ ಉದಾಹರಣೆ 
ಯಾಗಿದೆ. 


ಮನುಷ್ಯ ತನ್ನ ಮಾನಸಿಕ ಧೈರ್ಯದಿಂದ ನಿಸರ್ಗದ 
ಅಮೃತ ಶ ಯನ್ನು ಕೆ ಕೇಂದ್ರೀಕರಿಸಿ ಅದನ್ನು ಸಂತೃಪ್ತ 
ಗೊಳಿಸುವ ಯತ್ನ ವರಾಡಿದ್ದಾನೆ. ನಾಗನುಂಡಲದೊಂದಿಗೆ 
ಧಾರ್ಮಿಕತೆಯ ಜೀವಾಳಕ್ಕೆ 'ಜಾನಪದದ ಸೊಗಡು ಸೇರಿ 
ಶುದ್ಧ ಕಲೆಯಕಾಗಿದೆ. ಸಮುದಾಯದ ಏಕತಾ ಭಾವದ 
ಧನ್ಯತೆ ಪಡೆಯುತ್ತದೆ. 


ಹೀಗೆ ನಾಗಮಂಡಲದ ಚಿತ್ರ ರಚನೆ, ನಾಗನರ್ತನ 
ವಿಶಿಷ್ಟ ವಾದ್ಯಗಳು, ಸಂಕೀರ್ಣ ಧಾರ್ಮಿಕ ಕ್ರಿಯೆಗಳಾಗಿ 
ಕಂಡರೂ, ಭ್ರಮೆ, ಕಲ್ಪನೆ, ಆವೇಶ, ಸಂದೇಶಗಳಾ 
ಲೌಕಿಕತೆ, ಅಲೌಕಿಕತೆಗಳ ಅಪೂರ್ವ ಸಂಗಮವಾಗಿವೆ. 
ವೈಜ್ಞಾನಿಕ, ಶಾಸ್ತ್ರೀಯ ಸಂಶೋಧಕರಿಗೆ, ನಾಗಪಾತ್ರಿ 
ಭಕ್ತರಿಗೆ ಸಮಸ್ಯಾ ಪರಿಹಾರ ಹೇಳುವ, ಪ್ರಶ್ನೆಗಳನ್ನು 
ಉತ್ತರಿಸುವ ರೀತಿಗಳು ವಕಾತ್ರ ಸವಾಲಾಗಿಯೇ 
ಉಳಿದಿವೆ. 


ಇತಿಹಾಸ ದರ್ಶನ 


ಆಧಾರಗಳು 


1) ತುಳುವರ ಆಚರಣೆಗಳಲ್ಲಿ ಕಲಾವಂತಿಕೆ “ಪಂಚವರ್ಣ” ಲೇ ; ಕ. ವೆಂ. ರಾಜಗೋಪಾಲ 
2) . ನಾಗಮಂಡಲ-ಪೂಜೆ : ಎ. ಎ. ನಾವಡ 


ದ 3) Mythic Society Journal, “Naga Cult’ ಶ್ರೀಕಂಠಯ್ಯ ಎಸ್‌. 
4) Studies in Tuluva History and Culture, P. Gururaj Bhat 
5) ವಿಶ್ವವ್ಮಾಪಿ ನಾಗರಾಜ, ಯು. ಪಿ. ಉಪಾಧ್ಯಾಯ Kaa ಸುಶೀಲಾ ಉಪಾಧ್ಮಾಯ 
6) ಇದಲ್ಲದೆ ಶ್ರೀ ಅನಂತಜೋಷಿ (ಬಿಣಗಾ), ಡಾ| ಎಚ್‌. ಕೆ. ಭಟ್‌ (ಮಾನಸ ಗೂಗೋತ್ತಿ) ಹಾಗೂ ಉಡುಪಿಯ ತುಳು 


ಅಧ್ಯಯನ ಪೀಠ ಇವರೆಲ್ಲರಿಂದ ಸಂಗ್ರ ಹಿಸಿದ ಮಾಹಿತಿ 


ಇತಿಹಾಸ ದರ್ಶನ 27 ೨೦೯ 


